ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1942(1329) | 
ಸದಸ್ಯರ ಹೆಸರು 1 ಶಿಠಿರವಿಂದ ಕುಮಾರ್‌ ಅರಳಿ [ವಿಧಾನ 
ಸಭೆಯಿಂದ ಚುನಾಯಿತರಾದವರು] 
ತಾತ್ತಸವೆಣಾದ ವನಾಣ 5-05-301 
ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಾ ಹಾಗೂ ಸಕಾಲ 
ಸಚಿವರು 
ಪ್ರಶ್ನೆ ಉತ್ತರ 
ಆ) ಬೀದರ್‌ ಜಿಲ್ಲೆಯಲ್ಲಿರುವ ಶಾಲೆಗಳ ಸಂಖ್ಯೆ 
ಕನ್ನಡ, ಮರಾಠಿ, ಉರ್ದು ಮತ್ತು || ತಾಲ್ಲೂಕು ಪ್ರಾಥಮಿಕ ಪ್ರೌಢ 
ತೆಲುಗು ಪ್ರಾಥಮಿಕ ಮತ್ತು ಪೌಢ ಕನ್ನಡ | ಮರಾಠಿ [ಉರ್ದು | ಕನ್ನಡ | ಮರಾಠಿ | ಉರ್ದು 
ಶಾಲೆಗಳ ಸಂಖ್ಯೆ ಎಷ್ಟು ಅದರಲ್ಲಿ ಔರಾದ 235 35 S120 
ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ || ಬಸವಕಲ್ಯಾಣ [351 | 68 | 5 (24 15 
ಎಷ್ಟು (ವಿಷಯವಾರು ಮತ್ತು L ಭಾಲ್ಕಿ 246 | 97 | 51 66 24 07 
ತಾಲ್ಲೂಕುವಾರು ಮಾಹಿತಿ ಬೀದರ 30] 04 [175/90 34 
ನೀಡುವುದು) ಹುಮನಾಬಾದ 259 | 04 82 9] 03 26 
ಮಕ್ಕಳ ಸಂಖ್ಯೆ 
[ತಾಲ್ಲೂಕು ಪ್ರಾಥಮಿಕ ಪೌಢ 
ಕನ್ನಡ | ಮರಾಠಿ | ಉರ್ದು ಕನ್ನಡ ಮರಾಠಿ | ಉರ್ದು 
ಔರಾದ '[27549| 8498 | 1659 14404 | 1864 | 25 
[ನಹನ್ಯಾ 305] 5 |7| ie 7 
§ ಭಾಕ್ಸ 25283 | 5660 | 2127 |5748| 1498 | 373 
ಬೀದರ 142159] 190 11593 |8I35| 21 | 280 
ಹುಮನಾಬಾದ on 138 | 8203 [7666 | 132 | 1965 
ತೆಲಗು ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಇರುವುದಿಲ್ಲ. 
ಆ) ಜಿಲ್ಲೆಯಲ್ಲಿ ಸರ್ಕಾರಿ 
ಅನುದಾನಿತ ' ಮತ್ತು ಪ್ರಾಥಮಿಕ | ಪ್ರೌಢ |ಪ್ರಾಥಮಿಕ] ಪ್ರೌಢ | 
ಅನುದಾನರಹಿತ ಆಂಗ ಔರಾದ 05 03 i6 04 
ಮಾಧ್ಯಮ ಪ್ರಾಭಮಿಕ ಮತ್ತು || ಐಸವಳಲ್ಯಾಣ | 6 CN 30 
ಪೌಢ ಶಾಲೆಗಳೆಷ್ಟು ಭಾಲ್ಕಿ | 04 01 26 [Eo 
(ವಿವರವಾದ ಮಾಹಿತಿ ಬೀದರ 08 05 | 104 53 
ಒದಗಿಸುವುದು) | ಹುಮನಾಬಾದ | 07 ||ಈ 26 
ಒಟ್ಟು 30 17 270 15 
ಅನುದಾನಿತ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪೌಢ ಶಾಲೆಗಳು 
ಇರುವುದಿಲ್ಲ. 


ಇ) ಮೂಲಭೂತ 


ಸೌಲಭ್ಯವಿಲ್ಲದ ಖಾಸಗಿ 
ಶಾಲೆಗಳ ಸಂಖ್ಯೆ ಎಷ್ಟು ಆ 


ಶಾಲೆಗಳ ವಿರುದ್ಧ ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; 


127 ಶಾಲೆಗಳಿಗೆ ಸಂಬಂಧಪಟ್ಟಿ ತಾಲ್ಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ನೋಟೀಸ್‌ ಜಾರಿಗೊಳಿಸಿರುತ್ತಾರೆ.(ಪ್ರತಿ ಲಗತ್ತಿಸಿದೆ) ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ 
ಮಾನ್ಯತೆ ನವೀಕರಣ ಮಾಡುವಾಗ ನಿಯಮಗಳನ್ನು ಪಾಲಿಸಿರುವ ಬಗ್ಗೆ 


'ಖಚಿತ ಪಡಿಸಿಕೊಂಡು. ನವೀಕರಣ ಮಾಡಲು ತಿಳಿಸಿರುತ್ತಾರೆ ಹಾಗೂ ಉಪ 


ನಿರ್ದೇಶಕರು ಸಾರ್ವಜನಿಕ ' ಶಿಕ್ಷಣ ಇಲಾಖೆ, ಬೀದರ ರವರ ಕಛೇರಿಗೆ 
ಯಾವುದೇ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸುವ ಪ್ರಸ್ತಾವನೆ 
ಬಂದಿರುವುದಿಲ್ಲವೆಂದು ದಿನಾಂಕ17-03-2021ರ ಪತ್ರದಲ್ಲಿ ವರದಿಸಿರುತ್ತಾರೆ. 


| 
ಈ) ಖಾಸಗಿ ಶಾಲೆಗಳನ್ನು 


ನವೀಕರಣ ಮಾಡಬೇಕಾದರೆ 


ಅನುಸರಿಸಬೇಕಾದ 

ನಿಯಮವೇಮು; ಎಷ್ಟು 
“1 ವರ್ಷಕ್ಕೊಮ್ಮೆ ನವೀಕರಣ 

ಮಾಡಬೇಕಾಗುತ್ತದೆ? 


ಕರ್ನಾಟಿಕ ಶಿಕ್ಷಣ ಕಾಯ್ದೆ 1983ರ ನಿಯಮ 36ರನ್ನಯ ಮೂಲಭೂತ 


| ಸೌಕರ್ಯ ಒದಗಿಸಿಕೊಂಡಿರುವ ಶಾಲೆಗಳಿಗೆ 1 ರಿಂದ 5 ವರ್ಷಗಳವರೆಗೆ 


ಅನುಮತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


ಇಪಿ 65 ಪಿಎಂಸಿ 2021 


ಶ್‌ ಫ್‌ 
[ pe ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


